GOVERNMENT 
OWERALA 


Kerala Gazette No. 21 dated 26th May 2020 . 


PART I 


Section iii 


सत्यमेव जयते 


hು 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ- ಸಿ ) ಇಲಾಖೆ 


ಅಧಿಸೂಚನೆ 


ನಂಬ್ರ 21474 ಲೆಗ್ , ಸಿ 3 / 2017 ಕಾನೂನು. 


ತಿರುವನಂತಪುರಂ , 


2018 ಜುಲೈ 6, 
1193 ಮಿಥುನ 22 / 
1940 ಆಷಾಢ 15. 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗಿದೆ. ವಿಧಾನಸಭೆಯು ಮಂಜೂರು ಮಾಡಿದಂತಹ 
ಮಸೂದೆಗೆ 2018 ಜುಲೈ 6 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ ಲಭಿಸಿತು. 


ರಾಜ್ಯಪಾಲರ ಆಜ್ಞಾಪ್ರಕಾರ, 


ಬಿ. ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ 


G , 19/ 2019 / GPC . 


31 


2 . 


2018 ರ 23 ನೇ ಅಧಿನಿಯಮ 
2018 ರ ಕೇರಳ ಪಂಚಾಯತ್ ರಾಜ್ ( ತಿದ್ದುಪಡಿ) ಅಧಿನಿಯಮ 
1994 ರ ಕೇರಳ ಪಂಚಾಯತ್ ರಾಜ್ ಅಧಿನಿಯಮವನ್ನು ಮತ್ತಷ್ಟು ತಿದ್ದುಪಡಿ 

ಮಾಡುವುದಕ್ಕಿರುವ 

ಒಂದು 


ಅಧಿನಿಯಮ 


ಪೀಠಿಕೆ -1994 ರ ಕೇರಳ ಪಂಚಾಯತ್ ರಾಜ್ ಅಧಿನಿಯಮವನ್ನು ಇನ್ನು ಮುಂದಿನ 
ಅಗತ್ಯಗಳಿಗಾಗಿ ಮತ್ತಷ್ಟು ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದ, 

ಭಾರತ ಗಣರಾಜ್ಯದ ಆರುವತ್ತೊಂಭತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು : 


1 . 


2 . 


ಸಣ್ಣ ಹೆಸರು ಮತ್ತು ಪ್ರಾರಂಭ. (1) ಈ ಅಧಿನಿಯಮವನ್ನು 2018ರ ಕೇರಳ 
ಪಂಚಾಯತ್ ರಾಜ್ (ತಿದ್ದುಪಡಿ ) ಅಧಿನಿಯಮವೆಂದು ಕರೆಯಬಹುದು. 

( 2) ಇದು 2017 ಡಿಸೆಂಬರ್ 16 ನೇ ದಿನಾಂಕದಂದು ಜಾರಿಗೆ ಬಂದಿರುವುದಾಗಿ 
ಭಾವಿಸತಕ್ಕದ್ದು. 

235 ಎಬಿ ವಿಭಾಗದ ತಿದ್ದುಪಡಿ. - 1994 ರ ಕೇರಳ ಪಂಚಾಯತ್ ರಾಜ್ 
ಅಧಿನಿಯಮ ( 1994 ರ 13 ) ( ಇನ್ನು ಮುಂದೆ ಪ್ರಧಾನ ಅಧಿನಿಯಮವೆಂದು 
ಉಲ್ಲೇಖಿಸಲ್ಪಡುವುದು) ದ 235 ಎಬಿ ವಿಭಾಗದಲ್ಲಿ , 

( 1) ( 1 ) ನೇ ಉಪ- ವಿಭಾಗದಲ್ಲಿ, 

( ಎ) 2013 ಮಾರ್ಚ್ 31 ನೇ ದಿನಾಂಕದಂದೋ ” ಎಂಬ ಪದಗಳಿಗೂ 
ಅಂಕೆಗಳಿಗೂ ಬದಲು 2017 ಜುಲೈ 31 ನೇ ದಿನಾಂಕದಂದೋ ” ಎಂಬ ಪದಗಳನ್ನೂ 
ಅಂಕೆಗಳನ್ನೂ ಸೇರಿಸತಕ್ಕದ್ದು; 

( ಬಿ) ಕಟ್ಟಡ ನಿರ್ಮಾಣ ” ಎಂಬ ಪದಗಳು ಬರುವ ಎರಡು ಕಡೆಗಳಲ್ಲೂ 
“ಕಟ್ಟಡ ನಿರ್ಮಾಣ ಅಥವಾ ಪುನರ್ ನಿರ್ಮಾಣ ಅಥವಾ ವಿಸ್ತಾರಗೊಳಿಸುವಿಕೆ ” ಎಂಬ 
ಪದಗಳನ್ನು ಬದಲಿಯಾಗಿ ಸೇರಿಸತಕ್ಕದ್ದು; 


32 


3 . 


( ಸಿ) ಸರಕಾರಕ್ಕೆ ” ಎಂಬ ಪದದ ಬದಲು ಸಂಬಂಧಪಟ್ಟ ಜಿಲ್ಲಾ ಟೌನ್ 
ಪ್ಲಾನರ್ , ಪಂಚಾಯತ್ ಡೆಪ್ಯೂಟಿ ಡೈರೆಕ್ಟರ್ , ಸ್ಥಳೀಯ ಸ್ವಯಂ ಆಡಳಿತ ಸಂಸ್ಥೆಯ 
ಕಾರ್ಯದರ್ಶಿ ಎಂಬವರನ್ನು ಒಳಗೊಂಡ ಸಮಿತಿಗೆ ” ಎಂಬ ಪದಗಳನ್ನು ಸೇರಿಸತಕ್ಕದ್ದು; 


ಡಿ) ಎರಡನೇ ಷರತ್ತಿನಲ್ಲಿ ಕಟ್ಟಡ ನಿರ್ಮಾಣ ” ಎಂಬ ಪದಗಳ ಬದಲು 
“ಕಟ್ಟಡ ನಿರ್ಮಾಣ ಅಥವಾ ಪುನರ್ ನಿರ್ಮಾಣ ಅಥವಾ ವಿಸ್ತಾರಗೊಳಿಸುವಿಕೆ ” ಎಂಬ 
ಪದಗಳನ್ನು ಸೇರಿಸತಕ್ಕದ್ದು. 

( 2 ) (2) ನೇ ಉಪ- ವಿಭಾಗದ ನಂತರದ ವಿವರಣೆಯಲ್ಲಿನ “ನಿರ್ಮಾಣ ” ಎಂಬ 
ಪ ದ ದ ನಂತರ ಕಟ್ಟಡ ನಿರ್ಮಾಣ 

ನಿರ್ಮಾಣ ಅಥವಾ ಪುನರ್ ನಿರ್ಮಾಣ ಅಥವಾ 
ವಿಸ್ತಾರಗೊಳಿಸುವಿಕೆ ” ಎಂಬ ಪದಗಳನ್ನು ಹಾಗೂ ಪುನರ್ ನಿರ್ಮಿಸಿದ ” ಎಂಬ ಪದದ 
ನಂತರ ಅಥವಾ ವಿಸ್ತಾರಗೊಳಿಸಿದ” ಎಂಬ ಪದವನ್ನು ಸೇರಿಸತಕ್ಕದ್ದು. 

ರದ್ಧತಿ ಮತ್ತು ರಕ್ಷಣೆ ( 1 ) 2018 ರ ಕೇರಳ ಪಂಚಾಯತ್ 
( ತಿದ್ದುಪಡಿ) ಅಧ್ಯಾದೇಶ (2018 ರ 32) ವು ಈ ಮೂಲಕ ರದ್ದುಗೊಂಡಿರುವುದು. 

( 2 ) ರೀತಿ ರದ್ದುಗೊಳಿಸಿದ್ದರೂ , ಪ್ರಸ್ತುತ ಅಧ್ಯಾದೇಶದ ಪ್ರಕಾರ ತಿದ್ದುಪಡಿ 
ಮಾಡಿದಂತಹ ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿದ ಅಥವಾ ಮಾಡಿರುವುದಾಗಿ 
ಭಾವಿಸಲ್ಪಡುವ ಯಾವುದೇ ಕಾರ್ಯ ಅಥವಾ ಕೈಗೊಂಡ ಅಥವಾ ಕೈಗೊಂಡಿರುವುದಾಗಿ 
ಭಾವಿಸಲ್ಪಡುವ ಯಾವುದೇ ಕ್ರಮವು ಈ ಅಧಿನಿಯಮದ ಪ್ರಕಾರ ತಿದ್ದುಪಡಿಮಾಡಿದಂತಹ 
ಪ್ರಧಾನ ಅಧಿನಿಯಮದ ಪ್ರಕಾರ ಮಾಡಿರುವುದಾಗಿ ಅಥವಾ ಕೈಗೊಂಡಿರುವುದಾಗಿ ಭಾವಿಸತಕ್ಕದ್ದು. 


3 . 


ರಾಜ್ 


33 


